ಕರ್ನಾಟಿಕ ವಿ ಪರಿಷತು 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 976 
ಮಾನ್ಯ ಸದಸ್ಯರ ಹೆಸರು ಶ್ರೀಮತಿ ಭಾರ ರತಿತಟ್ಟಿ 
ಉತ್ತರಿಸಬೇಕಾದ ದಿನಾಂಕ 20.09.2021 
ಉತ್ತರಿಸುವ ಸಚಿವರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
" | ದ್ಯಕೀಯ ಶಿಕ್ಷಣ ಸಚಿವರು _} 
ಫ್ರ. “ಪ್ರಶ್ನೆಗಳು ಉತ್ತರಗಳು: 
ಸಂ | 1 
ಅ) | ವೈದ್ಯಕೀಯ ವಿದ್ಯಾರ್ಥಿಗಳು | ಮೌಲ್ಯಮಾಪನದ ಹಂತದ _ ವಿವರಗಳು ಈ 
ಪರೀಕ್ಷೆಯಲ್ಲಿ ಬರೆದ ಉತ್ತರ | ಕೆಳಕಂಡಂತಿವೆ." - 
ಪತ್ರಿಕೆಗಳನ್ನು ಯಾವ ರೀತಿಯಲ್ಲಿ | 1. , ವಿಶ್ವವಿದ್ಯಾಲಯವು ಗುರುತಿಸಿರುವ ಪರೀಕ್ಷಾ [ 
ಓದಿ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಲಿಬಿತ ಪರೀಕ್ಲೆ' ನಡೆದ ನಂತರ: 
ಮಾಡಲಾಗುತ್ತಿದೆ ಫೆರಿಫೆರಲ್‌ ಸ್ಕ್ಯಾನಿಂಗ್‌ ಪದ್ದತಿಯಂತೆ ಉತ್ತರ 


» 


-| ಪ್ರಮಾಣದಲ್ಲಿ ಕಾಣುವಂತಹ ತಂತ್ರಾಂಶ ಇದ್ದು ಉತ್ತರ 


ಪತ್ರಿಕೆಗಳ ಪ್ರತಿಪುಟಗಳನ್ನು 
ಮಾಡಲಾಗುವುದು. 


೯ ಸ್ಕ್ಯಾನಿಂಗ್‌ 


2. ಎರಡನೇ ಹಂತದಲ್ಲಿ ಸ್ಕಾನಿಂಗ್‌ ಮಾಡಲಾದ ಉತ್ತರ 
ಪತಿಕೆಗಳು ಮೌಲ್ಯಮಾಪಕರಿಗೆ ಚೆನ್ನಾಗಿ ಮತ್ತು 
ಪೂರ್ಣ ಪ್ರಮಾಣದಲ್ಲಿ ಹಾಗೂ ಒಂದರ ಮೇಲೆ 
ಇನ್ನೊಂದು ಪುಟ ಸ್ಕಾನಿಂಗ್‌ ಆಗಿದೆಯೇ ಎಂದು 
ಸ್ಮಾನಿಂಗನ ಗುಣಮಟ್ಟವನ್ನು ಪರೀಕ್ಷಿಸಲಾಗುವುದು 
(Quality checking). 


3. ತದನಂತರ, ವಿಶ್ವವಿದ್ಯಾಲಯವು ಗುರುತಿಸಿರುವ 
ಮೌಲ್ಯಮಾಪನ ' ಕೇಂದ್ರಗಳಲ್ಲಿ ಗುರುತಿಸಿರುವ 
ಮೌಲ್ಯಮಾಪಕರಿಗೆ ಗಣಕ ಯಂತ್ರದಲ್ಲಿ ಪೂರ್ಣ 


ಪತಿಕೆಗಳನ್ನು ಓದಿ ಮೌಲ್ಯಮಾಪನ ನಡೆಸಲಾಗುವುದು. 
ಮುಂದುವರೆದು, ತಂತ್ರಾಂಶದಲ್ಲಿಯೇ 
ಮೌಲ್ಯಮಾಪಕರಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಾಣಿಸುವಂತೆ 
ಇದ್ದು, ಮೌಲ್ಯಮಾಪಕರು ಯಾವುದೇ ರೀತಿಯ 
ಸ್ಕಾನಿಂಗ್‌ ದೋಷಗಳು ಕಂಡು ಬರುತ್ತದೆ ಎಂದು 
ತಿಳಿಸಿದಲ್ಲಿ ಪುನಃ ಸ್ಕಾನಿಂಗ್‌ ಮಾಡಿ ನಂತರ 
ಮೌಲ್ಯಮಾಪನಕ್ಕಾಗಿ ನೀಡಲಾಗುವುದು. 


ಸದರಿ ವ್ಯವಸ್ತೆ ಹಿಂದಿನ 


ವ್ಯವಸ್ಥೆಗಿಂತ ಯಾವ ರೀತಿಯ. 


ಗುಣಮಟ್ಟದಲ್ಲಿ ಸುಧಾರಿಸಿದೆ 
ಅಥವಾ ಕಳಪೆಯಾಗಿದೆ. ಇದನ್ನು 
ಸುಧಾರಿಸಲು ಕೈಗೊಂಡ 
ಕ್ರಮಗಳೇನು 


_| ವ್ಯವಸ್ಥೆಯಿಂದಾಗಿ ಈ ತೊಂದರೆಯು ಉದ್ದಬಿಸುತ್ತಿಲ್ಲ ುತ್ತಿಲ್ಲ. 


ಫೆರಿಫೆರಲ್‌ ಸ್ಕಾನಿಂಗ್‌ ಪದ್ಧತಿಯಿಂದಾಗಿ ಈ ದ್‌ 
ಸುಧಾರಿತ ಕ್ರಮಗಳು ಉಂಟಾಗಿವೆ. 


1. ಹಿಂದಿನ ವ್ಯವಸ್ಥೆಯಲ್ಲಿ ಉತ್ತರ ಪ್ರತಿಗಳನ್ನು ಪರೀಕ್ಷಾ 
ಕೇಂದ್ರಗಳಿಂದ ಮೌಲ್ಯಮಾಪನ ಕೇಂದ್ರಗಳಿಗೆ 
ಸಾಗಿಸಬೇಕಿದ್ದು ಆ ಸಮಯದಲ್ಲಿ ಹಲವಾರು 
ತೊಂದರೆಗಳನ್ನು ಎದುರಿಸಲಾಗುತ್ತಿತ್ತ. ಹೊಸ 


§ ] 

2. ಹಿಂದಿನ ವ್ಯವಸ್ಥೆಯಲ್ಲಿ ಮೌಲ್ಯಮಾಪನ 
ವಿಳಂಬವಾಗುತ್ತಿದ್ದು, ಫೆರಿಫೆರಲ್‌ ಸ್ಕ್ಯಾನಿಂಗ್‌ 
ಪದ್ಮತಿಯಿಂದಾಗಿ ಮೌಲ್ಯಮಾಪನವು 
ವಿಳಂಬವಾಗುತ್ತಿಲ್ಲ. - 


3. ಹಿಂದಿನ ವ್ಯವಸ್ಥೆಯಲ್ಲಿ ಫಲಿತಾಂಶ ನೀಡುವಲ್ಲಿ 
ತೊಂದರೆ ಆಗುತ್ತಿದ್ದ ಹೊಸ ಪದ್ಧತಿಯಿಂದಾಗಿ 

ಮೌಲ್ಯಮಾಪನಕ್ಕೆ ಹೆಚ್ಚಿನ ಸಮಯ ' ಸಿಗುವುದರ 
- ಜೊತೆಗೆ ಫಲಿತಾಂಶ ನೀಡುವಲ್ಲಿ ವಿಳಂಬವಾಗುತಿಲ. 


ಇ) | ಸಾಮಾನ್ಯವಾಗಿ ಒ೦ದು ಉತ್ತರ | ವಿಶ್ವವಿದ್ಯಾಲಯವು ಎಲ್ಲಾ ಕಾಲೇಜುಗಳಿಂದ ಅರ್ಹ 
ಪತ್ರಿಕೆ ಮೌಲ್ಯಮಾಪನಕ್ಕೆ | ಶಿಕ್ಷಕರುಗಳ ವಿವರಗಳನ್ನು ಪಡೆದುಕೊಂಡಿದ್ದು 


) 


ಉತ್ತಮವಾದ ಪರೀಕ್ಷಕರು ಎಷ್ಟು | ಅವರುಗಳಿಗೆ ಮೌಲ್ಯಮಾಪನ ಕಾರ್ಯವನ್ನು: 
ಸಮಯ ತೆಗದುಕೊಳ್ಳುತ್ತಿದ್ದಾರೆ | ವಹಿಸಲಾಗುತ್ತದೆ. ಮೌಲ್ಯಮಾಪಕರು ಪ್ರತಿ ಉತ್ತರ] 
ಎಂಬ ಬಗ್ಗೆ ಮಾಹಿತಿಯನ್ನು | ಪತ್ರಿಕೆಯ ಮೌಲ್ಯಮಾಪನಕ್ಕಾಗಿ ತೆಗೆದುಕೊಳ್ಳುವ 


ವಿಶ್ವವಿದ್ಯಾಲಯವು ಯಾವೆ ರೀತಿ | ಸಮಯದ ವಿವರಗಳು ತಂತ್ರಾಂಶದಲ್ಲಿ | 
ದೃಢೀಕರಿಸಿಕೊಳ್ಳುತದೆ. | ನಮೂದಾಗುತದೆ. 


ಸಂಖ್ಯೆ: ಎ೦ಇಡಿ 121 ಆರ್‌ಜಿಯು 2021 


-ಸುಧಾಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕಣ ಸಚಿವರು 


